ಕರ್ನಾಟಿಕ ವಿಧಾನ ಪರಿಷತು 


ತೀವ್ರವಾಗಿ ಬಳಲುತ್ತಿದ್ದು, 
ಬೆಳೆ ಪರಿಹಾರ, ಗೊಬ್ಬರ, 
ಬೀಜ ವಿತರಣೆ, 
ಕೀಟಿನಾಶಕ ಮುಂತಾದ 
ಸಮಸ್ಯೆಗಳಿದ್ದು, ಈ ರೈತರ 
ಸಮಸ್ಯೆಗಳ ಪರಿಹಾರಕ್ಕಾಗಿ 
ಸರ್ಕಾರ ತೆಗೆದುಕೊಂಡ 
ಕ್ರಮವೇನು? 


ಚುಕ್ಕೆ ಗುರುತಿಲ್ಲದ ಪಶ್ನೆ 568(807) 
ಸದಸ್ಯರ ಹೆಸರು ಶ್ರೀ ಅರವಿಂದ್‌ ಕುಮಾರ್‌ ಅರಳಿ 
ಉತ್ತರಿಸುವ ದಿನಾಂಕ 11-03-2020 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಪ್ರ.ಸಂ ಪ್ರಶ್ನೆ ಉತ್ತರ | 
1. | ಬೀದರ್‌ ಜಿಲ್ಲೆಯ ರೈತರು ಬೀದರ್‌ ಜಿಲ್ಲೆಯ ರೈತರಿಗಾಗಿ ಗೊಬ್ಬರ, ಬಿತ್ತನೆ 
ಅನಾವೃಷ್ಠಿಯಿಂದಾಗಿ ಬೀಜ ಹಾಗೂ ಕೀಟನಾಶಕ ಒದಗಿಸಲು ಸೂಕ ಕ್ರಮ 


ವಹಿಸಲಾಗಿದೆ. 


ಪ್ರತಿ ವಾರ ರಸಗೊಬ್ಬರ ತಯಾರಕ 
ಸಂ೦ಸ್ನೆಯೊಡನೆ ಸಭೆ ನಡೆಸಿ ಪ್ರತಿ ದಿನ ಜಿಲ್ಲೆಗಳಿಗೆ 
ಸರಬರಾಜಾಗುತ್ತಿದ್ದ ರಸಗೊಬ್ಬರದ ಮಾಹಿತಿ ಪಡೆದು, 
ಜಿಲ್ಲೆಯಲ್ಲಿರುವ ಸಹಕಾರ ಸಂಘಗಳು ಹಾಗೂ ಖಾಸಗಿ 
ಮಾರಾಟಿ ಮಳಿಗೆಗಳ ಮೂಲಕ ರಸಗೊಬ್ಬರಗಳ 
ಲಭ್ಯತೆಯಲ್ಲಿ ತೊಂದರೆಯಾಗದಂತೆ ಸೂಕ್ತ ವ್ಯವಸ್ಥೆ 
ಮಾಡಲಾಗಿದೆ. | i 


ಬೀದರ್‌ ಜಿಲ್ಲೆಗೆ ಫೆಬ್ರವರಿ-2020ರ ಅಂತ್ಯಕ್ಕೆ 
57,233 ಮೆ.ಟನ್‌ ವಿವಿಧ ರಸಗೊಬ್ಬರಗಳ (ಯೂರಿಯಾ- 
14,601 ಟಿನ್‌, ಡಿ.ಎ.ಪಿ -24,670 ಟಿನ್‌, ಎಂ೦.ಒ.ಪಿ - 5548 
ಟಿನ್‌, ಕಾಂಪೆಕ್ಸ್‌ - 11,245" ಟನ್‌ ಮತ್ತು ಇತರೆ-1169 
ಟಿನ್‌ ಗಳು) ಬೇಡಿಕೆಯಿದ್ದು, ಒಟ್ಟು 31413 ಮೆ.ಟನ್‌ 
(ಯೂರಿಯಾ- 8152 ಓನ್‌, ಡಿಎಪಿ -13,500 ಟನ್‌, 
ಎ೦ಒಪಿ - 1820 ಟಿನ್‌, ಕಾಂಪ್ಲೆಕ್ಸ್‌ - 7374 ಟಿನ್‌ ಗಳು 
ಮತ್ತು ಇತರೆ-567 ಟಿನ್‌ ಗಳು) ರಸಗೊಬ್ಬರಗಳು 
ಸರಬರಾಜಾಗಿರುತ್ತದೆ. 


ಅಲ್ಲದೆ, ಬೀದರ್‌ ಜಿಲ್ಲೆಯ ಕರ್ನಾಟಕ ರಾಜ್ಯ 
ಸಹಕಾರ ಮಾರಾಟ ಮಹಾ ಮಂಡಳದ ಶಾಖೆಯ ಕಾಪು 
ದಾಸ್ತಾನಿನಡಿ ಇದ್ದ ಡಿ.ಎ.ಪಿ-6698 ಮೆ.ಟನ್‌, 
ಯೂರಿಯಾ-900 ಮೆ.ಟಿನ್‌, ಕಾಂಷೆಕ್ಸ್‌-200 ಮೆ.ಟನ್‌, 
ಎಮ್‌.ಒ.ಪಿ-350 ಮೆ.ಟಿನ್‌ ರಸಗೊಬ್ಬರಗಳನ್ನು ಸಹ 
ರೈತರಿಗಾಗಿ ಸರಬರಾಜು ಮಾಡಲಾಗಿದೆ. 


ಪ್ರಸ್ತುತ ಬೀದರ್‌ ಜಿಲ್ಲೆಯಲ್ಲಿ 14749 ಮೆ.ಟನ್‌ 
ಪ್ರಮಾಣದ ವಿವಿಧ ಶ್ರೇಣಿಯ (ಡಿ.ಎ.ಪಿ-12,557 ಮೆ.ಟನ್‌, 
ಯೂರಿಯಾ-826 ಮೆ.ಟಿನ್‌, ಕಾಂಷೆಕ್ಸ್‌-494 ಮೆ.ಟನ್‌, 
ಎಮ್‌.ಒ.ಪಿ-872 ಮೆ.ಟನ್‌) ರಸಗೊಬ್ಬರಗಳು 
ದಾಸ್ತಾನಿರುತ್ತದೆ (ಖಾಸಗಿ, ಸಹಕಾರ ಸಂಘಗಳು ಮತ್ತು 
ಕಾಪು ದಾಸಾನು ಸೇರಿದಂತೆ). 


ಹಾಗಾಗಿ ಜಿಲ್ಲೆಯಲ್ಲಿ ರಸಗೊಬ್ಬರದ ಯಾವುದೇ ಕೊರತೆ 
ಇರುವುದಿಲ್ಲ. 


ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು 73 40 ರೈತ ಸಂಪರ್ಕ 


| ಕೇಂದ್ರ ಹಾಗೂ 43 ಹೆಚ್ಚುವರಿ ಮಾರಾಟ ಕೇಂದ್ರು) 


ಕೇಂದ್ರಗಳಿಂದ ರಿಯಾಯಿತಿ ಬಿತ್ತನೆ: ಬೀಜ ವಿತರಣೆ 
ಮಾಡಲಾಗಿದೆ. ಬಿತ್ತನೆ ಬೀಜ ಕೇಂದ್ರಗಳಲ್ಲಿ ರೈತರಿಗೆ 
ಬೀಜ ವಿತರಣೆಯನ್ನು ಸಮರ್ಪಕವಾಗಿ 
ಬೇಡಿಕೆಗನುಗುಣವಾಗಿ ವಿರ್ವಹಿಸಲಾಗಿದೆ. ಬೀದರ್‌ 
ಜಿಲ್ಲೆಗೆ 2019ರ ಮುಂಗಾರು ಹಂಗಾಮಿನಲ್ಲಿ 1.04 ಲಕ್ಷ 
ಕ್ವಿಂಟಾಲ್‌ ಬಿತ್ತನೆ ಬೀಜಗಳನ್ನು 147 ಲಕ್ಷ 
ಘಫಲಾಮುಭವಿಗಳಿಗೆ ವಿತರಿಸಲಾಗಿದೆ. 2019-20ರ 
ಹಿಂಗಾರು/ಬೇಸಿಗೆ ಹಂಗಾಮಿಗೆ 13402 ಕ್ವಿಂಟಾಲ್‌ ಬಿತ್ತನೆ 
ಬೀಜಗಳನ್ನು 30167 ಫಲಾನುಭವಿಗಳಿಗೆ 
ವಿತರಿಸಲಾಗಿದೆ. 


ಪ್ರಸಕ್ತ ಸಾಲಿನಲ್ಲಿ ವಿವಿಧ ಬೆಳೆಗಳಲ್ಲಿ ಕಂಡು 
ಬಂದಿದ್ದ ಕೀಟಿರೋಗಗಳ ನಿರ್ವಹಣೆಗೆ ರಾಜ್ಯವಲಯ 
ಸಸ್ಯ ಸಂರಕ್ಷಣಾ ಯೋಜನೆಯಡಿ ಪೀಡೆನಾಶಕಗಳ 
ವಿತರಣೆಗೆ ರೂ.102 ಲಕ್ಷಗಳ ಮತ್ತು ಜಿಲ್ಲಾವಲಯ ಸಸ್ಯ 
ಸಂರಕ್ಷಣಾ ಯೋಜನೆ ರೈತರಿಗೆ ಸಕಾಯ 
ಕಾರ್ಯಕ್ರಮದಡಿ ರೂ.2 ಲಕ್ಷಗಳ ಅನುದಾನವನ್ನು 
ಸಸ್ಯ ಸಂರಕ್ಷಣಾ ಉಪಕರಣಗಳ ವಿತರಣೆಗೆ ಬೀದರ್‌ 
ಜಿಲ್ಲೆಗೆ ಬಿಡುಗಡೆಗೊಳಿಸಲಾಗಿದೆ. 


ರಾಷ್ಟ್ರೀಯ ಆಹಾರ 'ಭದ್ರತಾ ಯೋಜನೆಯಡಿ 
ರೂ.41.62 ಲಕ್ಷದ' ಲಘು ಪೋಷಕಾಂಶಗಳನ್ನು, 
ರೂ.142.08 ಲಕ್ಷದ `ಕೀಟಿನಾಶಕ ವಿತರಣೆ, ರೂ.40.87 
ಲತ್ತದ ಕೃಷಿ ಯಂತ್ರೋಪಕರಣಗಳ್ಲುಹಾಗೂ ರೂ.175.47 
ಲದ ಸಮರ್ಥ. . ನೀರಾವರಿ ಸಾಧನಗಳನ್ನು 
ಸಹಾಯಧನದಲ್ಲಿ ಜಿಲ್ಲೆಯಲ್ಲಿ ವಿತರಿಸಲಾಗಿದೆ. 


ಪ್ರಸಕ್ತ ಸಾಲಿನಲ್ಲಿ ಹಿಂಗಾರು : ಹಂಗಾಮಿನಲ್ಲಿ 
ಬರಪೀಡಿತ ತಾಲ್ಲೂಕುಗಳ ಘಹೋಷಣೆಯಾಗದೇ 
ಇರುವುದರಿಂದ ಬೀದರ್‌ ಜಿಲ್ಲೆಯ ರೈತರಿಗೆ ಬೆಳೆ ಹಾನಿಗೆ 


ಸಂಖ್ಯೆ: ಕೃಇ/ಕೃಇಕ/38/2020 


ಇನ್‌ ಪುಟ್‌ ಸಬ್ಬಿಡಿ ನೀಡಲು ಅವಕಾಶವಿರುವುದಿಲ್ಲ. 


ಹ್ಯರ್ಜಿಸತವರು 


